KA/ BG-GPO/2515/\WPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ | ಬೆ೦ಗಳೂರು, ಗುರುವಾರ, ಸೆಪ್ಟೆಂಬರ್‌ ೨೫, ೨೦೦೮ (ಆಶ್ಚಯುಜ ಓ, ಶಕ ವರ್ಷ ೧೯೩೦) | ಸಂಚಿಕೆ ೩೯ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಳ 124 ಹೆಚ್‌ಎಎಂ 2008, ಬೆಂಗಳೂರು, ದಿನಾಂಕ: 9ನೇ ಸೆಪ್ಟೆಂಬರ್‌ 2008 
ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ಆರ್ಟಿಕಲ್ಸ್‌ ಆಫ್‌ 

ಅಸೋಸಿಯೇಷನ್ಸ್‌ ಆರ್ಟಿಕಲ್‌ 145(3)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ, ಶ್ರೀ ಎಂ.ಆರ್‌. ಶ್ರೀನಿವಾಸಮೂರ್ತಿ, ಭಾ.ಆ.ಸೇ., 
ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಇವರ ಸ್ಥಾನದಲ್ಲಿ ಶ್ರೀ ಅನಿಲ್‌ ಕುಮಾರ್‌ ರು. ಭಾ.ಆ.ಸೇ, ಕಾರ್ಯದರ್ಶಿ 
(ವೆಚ್ಚಆರ್ಥಿಕ ಇಲಾಖೆ ಇವರನ್ನು ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದ ನಿರ್ದೇಶಕರನ್ನಾಗಿ 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ನಾಮ ನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 1165 ರಂಗಮ್ಮ 
ಪೀಠಾಧಿಕಾರಿ-2 
ವಸತಿ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 171 ಎಸ್‌ಐಎಸ್‌ 2008, ಬೆಂಗಳೂರು, ದಿನಾಂಕ: 5ನೇ ಸೆಪ್ಟೆಂಬರ್‌ 2008 

ಡಾ: ಹೆಚ್‌.ವಿ. ಪಾರ್ಶ್ವನಾಥ್‌, ಐ.ಎ.ಎಸ್‌., ವ್ಯವಸ್ಥಾಪಕ ನಿರ್ದೇಶಕರು, ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ 
ನಿಯಮಿತ ಬೆಂಗಳೂರು ರವರಿಗೆ, ದಿನಾಂಕ:15.12.2008 ರಿಂದ 17-1-2009 ರವರೆಗೆ (ಉದಿಸೇ) 34 ದಿನಗಳ ಗಳಿಕೆ 
ರಜೆಯನ್ನು ಮಂಜೂರು ಮಾಡಿದೆ. ಹಾಗೂ ರಜೆಯ ಮೊದಲು ದಿನಾಂಕ:13.12.2008 ಮತ್ತು 14.12.2008 ಮತ್ತು ರಜೆಯ 
ಕೊನೆಯಲ್ಲಿ ದಿನಾಂಕ:18-1-2009 ಗಳಂದು ಬರುವ ಸಾರ್ವತ್ರಿಕ ರಜೆಯನ್ನು ಸಹ ಉಪಯೋಗಿಸಿಕೊಳ್ಳಲು ಅನುಮತಿ 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1168 ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


(೬೪೧) 


೬೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೨ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮ 464 ಎಸ್‌ಜೆಡಿ 2008, ಬೆಂಗಳೂರು, ದಿನಾಂಕ: 4ನೇ ಸೆಪ್ಟೆಂಬರ್‌ 2008 
ಶ್ರೀಮತಿ ಎಂ. ಪ್ರಭಾವತಿ, ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಸಹಾಯಕ ಆಯುಕ್ತರು, (ನೇಮಕಾತಿ ಮತ್ತು ವಿಚಾರಣೆ) 
ಬಿ.ಬಿ.ಎಂ.ಪಿ. ಬೆಂಗಳೂರು, ಇವರನ್ನು ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, 
ಬೆಂಗಳೂರು ಹುದ್ದೆಗೆ ನೇಮಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅಧಿಸೂಚನೆ ಸಂಖ್ಯೆಸಿಆಸುಇ 
126/ಆಸೇಇ/2008 ದಿ:28/8/2008ರಲ್ಲಿ ಇವರ ಸೇವೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಶಕ್ಕೆ 
ನೀಡಿರುವ ಹಿನ್ನಲೆಯಲ್ಲಿ ಶ್ರೀಮತಿ ಎಂ. ಪ್ರಭಾವತಿ, ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಸಹಾಯಕ ಆಯುಕ್ತರು (ನೇಮಕಾತಿ ಮತ್ತು 
ವಿಚಾರಣೆ) ಬಿ.ಬಿ.ಎಂ.ಪಿ. ಬೆಂಗಳೂರು ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಬೆಂಗಳೂರು ಹುದ್ದೆಗೆ ನೇಮಿಸಿ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 
ಆರ್‌.ಎಂ. ಚಂದ್ರಮ್ಮ 
ಪಿ.ಆರ್‌. 1169 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 166 ಆಸೇವ 2008, ಬೆ೦ಗಳೂರು, ದಿನಾಂಕ: 29ನೇ ಆಗಸ್ಟ್‌ 2008 
ಶ್ರೀ ಐ.ಎಂ. ಪ್ರಭಾಕರ್‌, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಮುಖ್ಯ ಆಡಳಿತಾಧಿಕಾರಿ, ಕಿಮ್ಸ್‌, ಹುಬ್ಬಳ್ಳಿ. 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾನ್ಯ ಮೀನುಗಾರಿಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ ಆಪ್ತ 
ಕಾರ್ಯದರ್ಶಿಯಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮಾನ್ಯ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1170 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
HIGH COURT OF KARNATAKA 
NOTIFICATION 
No. HCE. 284/1990, Bangalore, Dated: 12" September 2008 
Smt. B.S. Indrakala, Director, Bangalore Mediation Centre is permitted to visit U.S.A. and is 
granted Earmed Leave for 20 days from 15.9.2008 to 4.10.2008 (bdi) with permission to avail general 
holidays on 137, 14" September 2008 and 5" October 2008, subject to the following conditions: 
1. Her overstay in abroad will not be condoned, 
2. Resignation from service while in abroad will not be accepted. 
Sri M. Chandrashekar Reddy, l/c Deputy Director, Bangalore Mediation Centre is placed in- 
charge of the duties of the above said officer. 
By Order of Hon'ble the Chief Justice, 
P.R. 1171 R.B. BUDIHAL 
Registrar General 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಇ 309 ಹೊಸಿಪ 2008, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌ 2008 
ರಾಜ್ಯ ಪೊಲೀಸ್‌ ಇಲಾಖೆಯ ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ 
ಆಫ್‌ ಪೊಲೀಸ್‌ (ಸಿವಿಲ್‌) ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ೬೪೩ 























ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪಸ್ತುತ ವರ್ಗಾವಣೆಯ ನಂತರ ಸ್ಥಳನಿಯುಕ್ತಿ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
1 ಶ್ರೀ ಎಂ.ವಿ. ಶೇಷನ್‌ ಡಿವೈ.ಎಸ್‌.ಪಿ ಬಿ.ಎಂ.ಟಿ.ಎಫ್‌. ಬೆಂಗಳೂರು ನಗರ-ಶ್ರೀ 
ಡಿವೈ.ಎಸ್‌.ಪಿ-ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ ಬಾಷಾ ಸಾಬ್‌ ಇವರ ವರ್ಗಾವಣೆಯಿಂದ ತೆರವಾಗಿರುವ 
ಹುದ್ದೆ 
2 ಶ್ರೀ ಎನ್‌.ಡಿ. ಬಿರ್ಜೆ ಡಿವೈ.ಎಸ್‌.ಪಿ ಟ್ರಾಫಿಕ್‌ ಹ ಪ್ಲಾನಿಂಗ್‌, ಬೆಂಗಳೂರು 
ಡಿವೈ.ಎಸ್‌.ಪಿ-ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ ನಗರ-ಖಾಲಿ ಹುದ್ದೆ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1172 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್‌ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 218 SFP 2007, Bangalore, Dated: 11" September 2008 
The following officers of 1999 batch borne on Karnataka Cadre of IFS are promoted to officiate in 
the Junior Administrative Grade-IFS (Non functional) in the scale of Rs. 12000-375-16500 with effect from 
1.1.2008. 
Sriyuths: 
1. S. Venkateshan IFS (KN-99) 
2. Upendra Pratap Singh IFS- (KN-99) 
3. R. Monaj IFS (KN-99) 
4. S.S. Lingaraja IFS- (KN-99) 
5. K.D. Udupudi IFS- (KN-99) 
6. H.C. Kantharaju IFS (KN-99) 
By Order and in the name of the Governor of Karnataka, 
P.R. 1173 ASHOK P. ATRE 
Under Secretary to Government, 
Department of Personnel and Administrative Reforms 
(Services-IV) 
NOTIFICATION 
No. DPAR 128 SPS 2008, Bangalore, Dated: 10" September 2008 
Shri Amar Kumar Pandey, IPS (KN 89), Commissioner for Sports and Youth Services, Bangalore 
is placed in additional charge of the post of Director, Government Flying Training School. Bangalore with 
immediate effect and until further orders vice Sri Somala Navak transferred. 
By Order and in the name of the Governor of Karnataka, 
P.R. 1174 ASHOK P. ATRE 
Under Secretary to Government, 
Department of Personnel and Administrative Reforms 
(Services-IV) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 215 ಎಸ್‌ಐಎಸ್‌ 2008, ಬೆಂಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್‌ 2008 
ಶ್ರೀ ಜವೈದ್‌ ಅಕ್ತರ್‌ ಐ.ಎ.ಎಸ್‌ ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು ಅವರಿಗೆ ದಿನಾಂಕ:10- 
10-2008ರಂದು ಸಾಂಧರ್ಬಿಕ ರಜೆ ಹಾಗೂ ದಿನಾಂಕ:8,9,11 ಮತ್ತು 12.10.2008ರಂದು ಸಾರ್ವತ್ರಿಕ ರಜೆ 
ಉಪಯೋಗಿಸಿಕೊಂಡು ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 2008-09ರ ಬ್ಲಾಕ್‌ ಅವಧಿಯಲ್ಲಿ 


೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೨ 





ಅವರ ಸ್ವಗ್ರಾಮವಾದ ಸಿವಾನ್‌(ಬಿಹಾರ್‌)ಗೆ ಹೋಗಿ-ಬರಲು ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು 
ಅನುಮತಿ ನೀಡಲಾಗಿದೆ. 




















ಕ್ರ.ಸಂ ಹೆಸರು ಸಂಬಂಧ ವಯಸ್ಸು 

| ಶ್ರೀ ಜವೈದ್‌ ಅಕ್ತರ್‌ ಸ್ವತಃ 44 ವರ್ಷ 

2 ಶ್ರೀಮತಿ ಕಿಶ್ವವಾರ್‌ ಜಾಹನ್‌ ಪತ್ನಿ 34 ವರ್ಷ 
ಆರ್ಜೋ 

3 ಕು. ಇರಮ್‌ ಜವೈದ್‌ ಮಗಳು 12 ವರ್ಷ 

4 ಕು. ಅನಮ್‌ ಜವೈದ್‌ ಮಗಳು 11 ವರ್ಷ 

















ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣಬಭತ್ಶೆ 
ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1175 ಅಶೋಕ್‌ ಪಿ. ಅತ್ರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 706 SAS 2007, Bangalore, Dated: 12" September 2008 

The Assistant Commissioner Gulbarga Sub-Division Gulbarga is placed in concurrent charge of 
the post of Deputy Commissioner, Gulbarga District Gulbarga during the period of Induction Training 
programme of Sri K.S. Sathyamurthy, IAS Deputy Commissioner, Gulbarga District Gulbarga from 15-9- 
2008 to 7-11-2008. 

The Head Quarters Assistant to Deputy Commissioner, Mandya District, Mandya is placed in 
concurrent charge of the post of Deputy Commissioner, Mandya District Mandya during the period of 
Induction Training programme of Sri Chakravarthy Mohan. IAS Deputy Commissioner, Mandya District, 
Mandya from 15-9-2008 to 7-11-2008. 

The Head Quarters Assistant to Deputy Commissioner, Bagalkot District, Bagalkot is placed in 
concurrent charge of the post of Deputy Commissioner, Bagalkot District Bagalkot during the period of 
Induction Training programme of Sri H.G. Srivara, IAS, Deputy Commissioner, Bangalkot District Bagalkot 
from 15-9-2008 to 7-11-2008. 

The Chief Executive Officer, Zilla Panchayat, Raichur is placed in concurrent charge of the post of 
Deputy Commissioner, Raichur District, Raichur during the period of Induction Training programme of Sri 
Adoni Syed Saleem, IAS, Deputy Commissioner, Raichur District Raichur from 15-9-2008 to 7-11-2008. 

By Order and in the name of the Governor of Karnataka, 

P.R. 1176 ASHOK P. ATRE 
Under Secretary to Government, 
Department of Personnel and Administrative Reforms 
(Services-l) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 732 ಸಅಸೇ 2008, ಬೆ೦ಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌ 2008 

ಅಧಿಸೂಚನೆ ಸಂಖ್ಯೆಒಇ 344 ಪಿಪಿಇ 2008 (ಭಾಗ-1) ದಿನಾ೦ಕ:26-8-2008ರ ಅನ್ವಯ ಕರ್ನಾಟಕ ಸರ್ಕಾರ 
ಸಚಿವಾಲಯದ ಸೇವೆಗೆ ನಿಯೋಜನೆ ಮೇರೆಗೆ ನೇಮಿಸಲಾಗಿರುವ ಶ್ರೀಮತಿ ಪುಷ್ಪ ಎಸ್‌. ನಾಯಕ್‌, ಸರ್ಕಾರಿ 


೬೪೫ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ 





ಅಭಿಯೋಜಕರು, 4ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಬೆಂಗಳೂರು ನಗರ, ಇವರನ್ನು ಗೃಹ ಇಲಾಖೆಯಲ್ಲಿ 


ಅಭಿಯೋಗಗಳ ಉಪನಿರ್ದೇಶಕರ ಹುದ್ದೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಪಿ.ಆರ್‌. 1177 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 302 ಹೊಸಿಪ 2008, ಬೆ೦ಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌ 2008 
ಶ್ರೀ ಎಂ. ಗಣೇಶ್‌, ಪೊಲೀಸ್‌ ಅಧೀಕ್ಷಕರು ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿ, ಪೊಲೀಸ್‌ ಪ್ರಧಾನ ಕಛೇರಿ, 
ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ಕರಾವಳಿ ಕಾವಲು ಪಡೆ, ಉಡುಪಿ ಇಲ್ಲಿ ಶ್ರೀ ಹೆಚ್‌.ಆರ್‌. ಭಗವಾನ್‌ ದಾಸ್‌ ಇವರ 


ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಶ್ರೀ ಹೆಚ್‌.ಆರ್‌. ಭಗವಾನ್‌ ದಾಸ್‌, ಪೊಲೀಸ್‌ ಅಧೀಕ್ಷಕರು (ಸಿಎಲ್‌) (ನಾನ್‌ ಐಪಿಎಸ್‌) ಇವರಿಗೆ ಸ್ಥಳ ನಿಯುಕ್ತಿ 


ನೀಡಿ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 24 ರೇಉನಿ 2008, ಬೆಂಗಳೂರು, ದಿನಾಂಕ: 11ನೇ ಸೆಪ್ಟೆಂಬರ್‌ 2008 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8 (ಎ)ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಅರವಿಂದ್‌ ಜಿ. ರಿಸ್‌ಬುಡ್‌, ಭಾಅಸೇ., ಹಿಂದಿನ ಸರ್ಕಾರದ ಕಾರ್ಯದರ್ಶಿಗಳು, ವಾಣಿಜ್ಯ 
ಮತ್ತು ಕೈಗಾರಿಕೆ ಇಲಾಖೆ ಇವರ ಸ್ಥಾನದಲ್ಲಿ ಶ್ರೀ ಬಿ.ಎಸ್‌. ರಾಮಪ್ರಸಾದ್‌, ಭಾಅಸೇ., ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರನ್ನು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ನಿರ್ದೇಶಕರ ಮಂಡಳಿಗೆ 


ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಭಾರತಿ ಆರ್‌. ನಾಯಕ್‌ 
ಪೀಠಾಧಿಕಾರಿ (ರೇಷ್ಮ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಳ 278 ಎಲ್‌ಇಟಿ 2008, ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2008 
ಕಾರ್ಮಿಕ ಇಲಾಖೆಯ ಈ ಕೆಳಕಂಡ ಕಾರ್ಮಿಕ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ತೋರಿಸಲಾಗಿರುವ ಸ್ಥಳಕ್ಕೆ ವರ್ಗಾವಣೆ 


ಪಿ.ಆರ್‌. 1178 


ಪಿ.ಆರ್‌. 1180 


ಮಾಡಿ ನೇಮಕ ಮಾಡಲಾಗಿದೆ. 
ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 





ವರ್ಗಾವಣೆ ಮಾಡಲಾಗಿರುವ ಸ್ಥಳ 


ಕಾರ್ಮಿಕ ಅಧಿಕಾರಿ, ಮೈಸೂರು 
ಶ್ರೀ ಪಿ. ವಿಜಯದೇವ ನಾಯಕ್‌ 
ಇವರ ಜಾಗಕ್ಕೆ 


ಕ್ರ.ಸಂ 
1 ಶ್ರೀ ಬಿ. ಗೋವಿಂದಪ್ಪ, 

ಕಾರ್ಮಿಕ ಅಧಿಕಾರಿ, ಐ.ಆರ್‌. ಶಾಖೆ, 
ಆಯುಕ್ತರ ಕಛೇರಿ, ಬೆಂಗಳೂರು 




















೬೪೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಸೆ ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೨ 























2 ಶ್ರೀ ಪಿ. ವಿಜಯದೇವ ನಾಯಕ್‌, ಕಾರ್ಮಿಕ ಅಧಿಕಾರಿ, 
ಕಾರ್ಮಿಕ ಅಧಿಕಾರಿ, ಮೈಸೂರು ಐ.ಆರ್‌. ಶಾಖೆ, ಆಯುಕ್ತರ ಕಛೇರಿ, 
ಬೆಂಗಳೂರು (ಶ್ರೀ ಬಿ. ಗೋವಿಂದಪ್ಪ ಇವರ 
ಜಾಗಕ್ಕೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 


ಅಧಿಸೂಚನೆ 
ಸಂಖ್ಯೆ: ಕಾಳ 278 ಎಲ್‌ಇಟಿ 2008, ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2008 
ಕಾರ್ಮಿಕ ಇಲಾಖೆಯ ಈ ಕೆಳಕಂಡ ಉಪ ಕಾರ್ಮಿಕ ಆಯುಕ್ತರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ತೋರಿಸಲಾಗಿರುವ ಸ್ಥಳಕ್ಕೆ 
ವರ್ಗಾವಣೆ ಮಾಡಿ ನೇಮಕ ಮಾಡಲಾಗಿದೆ. 























ಕಸಂ | ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆ ಮಾಡಲಾಗಿರುವ ಸ್ಥಳ 
1 ಶ್ರೀ ಟಿ. ಶ್ರೀನಿವಾಸ ಉಪ ಕಾರ್ಮಿಕ ಆಯುಕ್ತರು, 
ಉಪ ಕಾರ್ಮಿಕ ಆಯುಕ್ತರು, ಬೆಂಗಳೂರು ಪ್ರಾದೇಶಿಕ ವಿಭಾಗ-1 
ಗುಲ್ಬರ್ಗಾ ವಿಭಾಗ ಶ್ರೀ ಎಸ್‌. ನರಸಿಂಹಮೂರ್ತಿ 
ಇವರ ಸ್ಥಾನಕ್ಕೆ 
2 ಶ್ರೀ ಎಸ್‌. ನರಸಿಂಹಮೂರ್ತಿ ಉಪ ಕಾರ್ಮಿಕ ಆಯುಕ್ತರು, 
ಉಪ ಕಾರ್ಮಿಕ ಆಯುಕ್ತರು, ಬೆಳಗಾಂ ಪ್ರಾದೇಶಿಕ ಶ್ರೀ ನಂಜುಂಡಪ್ಪ, ಇವರ 
ಪ್ರಾದೇಶಿಕ ವಿಭಾಗ-1, ಬೆಂಗಳೂರು ಜಾಗದಲ್ಲಿ 
3 ಶ್ರೀ ಎನ್‌. ನಂಜುಂಡಪ್ಪ, ಉಪ ಕಾರ್ಮಿಕ ಆಯುಕ್ತರು, 
ಉಪಕಾರ್ಮಿಕ ಆಯುಕ್ತರು, ಗುಲ್ಬರ್ಗಾ, ಶ್ರೀ ಟಿ. ಶ್ರೀನಿವಾಸ ಇವರ ಜಾಗದಲ್ಲಿ 
ಬೆಳಗಾ೦ ವಿಭಾಗ. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1181 ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ಕಾಇ 381 ಎಲ್‌ಎಸ್‌ಐ 2007, ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌ 2008 
ಡಾ: ವಿ. ಶ್ರೀದೇವಿ ಶಸ್ತ್ರ ಚಿಕಿತ್ಸಕರು, ಹಾಗೂ ವೈದ್ಯಕೀಯ ಅಧೀಕ್ಷಕರು, ಕಾರ್ಮಿಕ ರಾಜ್ಯ ವಿಮಾ ಆಸ್ಪತ್ರೆ, 
ಇಂದಿರಾನಗರ, ಬೆಂಗಳೂರು ಇವರ ಸೇವೆಯನ್ನು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ (ವೈ) ಸೇವೆಗಳು pk 
ರಾಜಾಜಿನಗರ, ಬೆಂಗಳೂರು ಇಲ್ಲಿ ಖಾಲಿ ಬ್ರಿ EE ಸ್‌ 0 ಹುದ್ದೆಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1182 ಗೋವಿಂದಸ್ವಾಮಿ 
ಪೀಠಾಧಿಕಾರಿ 
ಕಾರ್ಮಿಕ ಇಲಾಖೆ (ಕಾರಾವಿ ಯೋ (ವೈ) ಸೇವೆಗಳು) 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಕಇ 78 ಎಸ್‌ಡಿಸಿ 2098. ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌ 2008 
ಸರ್ಕಾರಿ ಅಧಿಸೂಚನೆ "ಸಂಖ್ಯೆಸಿಆಸುಇ 126 ಆಸೇಇ 08, ದಿನಾ೦ಕ:28.8.08ರನ್ವಯ ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಕೊಡಗು ಈ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಜಿತೇಂದ್ರ ನಾಯಕ್‌, ಕೆ.ಎ.ಎಸ್‌ 
ಅಧಿಕಾರಿ, (ಸೂಪರ್‌ ಟೈಂ ಸ್ಕೇಲ್‌) ಇವರ ಸೇವೆಯನ್ನು ಶ್ರೀ ಎಂ.ಕೆ. ಬಲದೇವಕೃಷ್ಣ, ಭಾ.ಆ.ಸೇ., ವ್ಯವಸ್ಥಾಪಕ ನಿರ್ದೇಶಕರು. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ೬೪೭ 





ಡಾ:ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ, ಬೆ೦ಗಳೂರು ಇವರ ಸ್ಥಾನದಲ್ಲಿ ನೇಮಿಸುವ ಸಲುವಾಗಿ ಸಮಾಜ ಕಲ್ಯಾಣ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಶ್ರೀ ಜಿತೇಂದ್ರ ನಾಯಕ್‌, ಕೆ.ಎ.ಎಸ್‌ ಅಧಿಕಾರಿ, (ಸೂಪರ್‌ ಟೈಂ ಸ್ಕೇಲ್‌) ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ಡಾ:ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ 
ಮರುಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 
ಸಂಬಂಧಪಟ್ಟ ಅಧಿಕಾರಿಯು ಮರುಸ್ಥಳ ನಿಯುಕ್ತಿ ಮಾಡಿದ ಹುದ್ದೆಯಲ್ಲಿ ತಕ್ಷಣವೇ ಕಾರ್ಯ ವರದಿಯನ್ನು 
ಮಾಡಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎಂ. ಚಿದಾನಂದಸ್ವಾಮಿ 
ಸರ್ಕಾರದ ಉಪ ಕಾರ್ಯದರ್ಶಿ-1 (ಪ್ರಭಾರ) 
ಸಮಾಜ ಕಲ್ಯಾಣ ಇಲಾಖೆ 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 336 ಎಲ್‌ಎಸ್‌ಐ 2008, ಬೆ೦ಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2008 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 13 ಸೇನೌವ 2008, ದಿನಾಂಕ:7.7.2008ರ ಆದೇಶಾನುಸಾರ ಕಾರ್ಮಿಕ ರಾಜ್ಯ 
ವಿಮಾ ಯೋಜನೆ (ವೈ) ಸೇವೆಗಳು ಇಲಾಖೆಯಲ್ಲಿ ಗ್ರೂಪ್‌ ಎ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರುಗಳ 
ವರ್ಗಾವಣೆಗೆ ಸಂಬಂಧಿಸಿದಂತೆ ರಚಿಸಲಾದ ವೃಂದ ನಿರ್ವಹಣಾ ಪ್ರಾಧಿಕಾರವು ದಿನಾಂಕ:22-8-2008ರಂದು ನಡೆದ 
ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರದಂತೆ ಈ ಕೆಳಕಂಡ ವೈದ್ಯರುಗಳ ವರ್ಗಾವಣೆಯನ್ನು ಅವರ ಹೆಸರಿನ ಮುಂದೆ 
ಸೂಚಿಸಿರುವಂತೆ ವರ್ಗಾಯಿಸಲಾಗಿದೆ. 


ಪಿ.ಆರ್‌. 1183 





ಕ್ರಸಂ | ವೈದ್ಯರ ಹೆಸರು ಮತ್ತು ಪದನಾಮ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿ ನೇಮಿಸಲಾದ ಸ್ಥಳ 





1 ಡಾ: ಬಸವನಗೌಡ ಜಿ.ಎಂ. 

ವಿಮ ವೈದ್ಯಾಧಿಕಾರಿ, 

ಕಾರಾವಿ ಚಿಕಿತ್ಸಾಲಯ, ಕೆ.ಬಿ. ಬಡಾವಣೆ. 
ದಾವಣಗೆರೆ 


ಕಾರಾವಿ ಚಿಕಿತ್ಸಾಲಯ, 
ಸಿಟಿ ದಾವಣಗೆರೆ 
ಖಾಲಿ ಇರುವ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ 





2 (ಡಾ: ಸವಿತಾ ಜಗನ್ನಾಥ್‌, 
ವಿಮಾ ವೈದ್ಯಾಧಿಕಾರಿ, 


ಕಾರಾವಿ ಚಿಕಿತ್ಸಾಲಯ, 
ಕೇಂದ್ರ ಮೈಸೂರು, 


ಕಾರಾವಿ ಆಸ್ಪತ್ರೆ, ಮೈಸೂರು 


ಖಾಲಿ ಇರುವ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ 





3 ಡಾ:ಆರ್‌.ವಿ. ಪ್ರಭು, 
ವಿಮಾ ವೈದ್ಯಾಧಿಕಾರಿ, 
ಕಾರಾವಿ ಆಸತ್ರೆ, ಮಂಗಳೂರು 


wd 


ಸ್ನಾತಕೋತ್ತರ ವ್ಯಾಸಂಗದಿಂದ ಇಲಾಖೆಗೆ ಹಿಂತಿರುಗಿದ 
ಡಾ:ಆರ್‌. ವಿ. ಪ್ರಭು, ವಿಮಾ ವೈದ್ಯಾಧಿಕಾರಿ, ಇವರನ್ನು 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಕಾಇ 252 ಎಲ್‌ಎಸ್‌ಐ 
2008, ದಿ:16.7.2008ರಲ್ಲಿ ಕಾರಾವಿ ಆಸ್ಪತ್ರೆ ಮಂಗಳೂರು 
ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಿ ಜಾರಿಗೊಳಿಸಿದ್ದ ಆದೇಶವನ್ನು 
ಮಾರ್ಪಡಿಸಿ, ಕಾರಾವಿ ಆಸ್ಪತ್ರೆ, ಮೈಸೂರು ಇಲ್ಲಿ ಖಾಲಿ 
ಇರುವ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ 





4 |ಡಾ: ಎನ್‌. ಆನಂದಕುಮಾರ್‌, 
ವಿಮಾ ವೈದ್ಯಾಧಿಕಾರಿ, 
ಕಾರಾವಿ ಚಿಕಿತ್ಸಾಲಯ, ಅಮ್ಮಸಂದ್ರ 


ಕಾರಾವಿ ಚಿಕಿತ್ಸಾಲಯ, 
ತುಮಕೂರು, 
ಖಾಲಿ ಇರುವ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ. 





5 ಡಾ: ಜ್ಯೋತಿ ಎಸ್‌. ಸಿರಸಗಿ 
ವಿಮಾ ವೈದ್ಯಾಧಿಕಾರಿ, 
ಕಾರಾವಿ ಚಿಕಿತ್ಸಾಲಯ, ವಾಡಿ 











ಕಾರಾವಿ ಚಿಕಿತ್ಸಾಲಯ, 
ಬಿಜಾಪುರ. 
ಖಾಲಿ ಇರುವ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ 








೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೨ 




















1 2 3 
6 (ಡಾ: ಎಸ್‌. ಹರಿಪ್ರಸಾದ್‌, ಕಾರಾವಿ ಚಿಕಿತ್ಸಾಲಯ, 
ಕಾರಾವಿ ಆಸ್ಪತ್ರೆ, ಹುಬ್ಬಳ್ಳಿ ಮಣಿಪಾಲ 
ಖಾಲಿ ಇರುವ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ. 








ಮೇಲ್ಕಂಡ ವೈದ್ಯರುಗಳ ವರ್ಗಾವಣೆ/ಮಾರ್ಪಾಡುಗಳನ್ನು ಅವರುಗಳ ಕೋರಿಕೆಯ ಮೇರೆಗೆ ಪರಿಗಣಿಸಿರುವುದರಿಂದ 
ಈ ವೈದ್ಯರುಗಳ ವರ್ಗಾವಣೆ, ಅನುದಾನ, ವರ್ಗಾವಣೆ ಪ್ರವಾಸ ಭತ್ಯೆ ಹಾಗೂ ಸೇರುವ ಕಾಲಕ್ಕೆ ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1184 ಗೋವಿಂದಸ್ವಾಮಿ 
ಪೀಠಾಧಿಕಾರಿ 
ಕಾರ್ಮಿಕ ಇಲಾಖೆ (ಕಾರಾವಿ ಯೋ (ವೈ) ಸೇವೆಗಳು) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಒಇ 218 ಹೊಸಿಪ 2008, ಬೆಂಗಳೂರು, ದಿನಾಂಕ:11ನೇ ಆಗಸ್ಟ್‌ 2008. 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ವೃಂದದ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ಕಿಗೊಳಿಸಲಾಗಿದೆ. 












































4 ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ 
ea ನಿರ್ವಹಿಸುತ್ತಿರುವ ಹುದ್ದೆ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸ ಶ್ರೀಯುತರು: 
1 ಪಿ.ಲಕ್ಷ್ಮಣ್‌ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಬಳ್ಳಾರಿ - ಖಾಲಿ 
ಡಿವೈ.ಎಸ್‌.ಪಿ. ಸ್ಥಳನೇಮಕಾತಿ ನಿರೀಕ್ಷಣೆಯಲ್ಲಿ ಹುದ್ದೆ 
2 ಡಿ.ಎಸ್‌.ಜಗಮಯ್ಯನವರ್‌ ಡಿವೈ.ಎಸ್‌.ಪಿ. ಐಜಿಪಿ ರವರ ಕಛೇರಿ, North 
ಡಿವೈ.ಎಸ್‌.ಪಿ. ಸ್ಥಳನೇಮಕಾತಿ ನಿರೀಕ್ಷಣೆಯಲ್ಲಿ Eastern Range, ಗುಲ್ಬರ್ಗಾ - ಖಾಲಿ ಹುದ್ದೆ 
3 ಎ.ಪಿ.ವೆಂಕಟನಾಯಕ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - ಖಾಲಿ 
ಡಿವೈ.ಎಸ್‌.ಪಿ. ಸ್ಥಳನೇಮಕಾತಿ ನಿರೀಕ್ಷಣೆಯಲ್ಲಿ ಹುದ್ದೆ 
4 ಎಂ.ವಿ.ಚಂದ್ರಕಾಂತ ಡಿವೈ.ಎಸ್‌.ಪಿ. ದೊಡ್ಡಬಳ್ಳಾಪುರ ಉಪ ವಿಭಾಗ 
ಡಿವೈ.ಎಸ್‌.ಪಿ. ತುಮಕೂರು ಗ್ರಾಮಾಂತರ, ತುಮಕೂರು - ಶ್ರೀ.ಅಬ್ಬುಲ್‌ ಆಹದ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
5 ಎಸ್‌.ಎನ್‌.ಗಂಗಾಧರ್‌, ಎ.ಸಿ.ಪಿ. ಸಂಚಾರ (ಉತ್ತರ), ಮಲ್ಲೇಶ್ವರಂ 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ಬೆಂಗಳೂರು - ಶ್ರೀ.ಕೆ.ಹೆಚ್‌.ಚಂದ್ರಶೇಖರ್‌ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
6 ಕೆ.ಹೆಚ್‌.ಚ೦ದ್ರಶೇಖರ್‌ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆ೦ಗಳೂರು 
ಎ.ಸಿ.ಪಿ. ಸಂಚಾರ (ಉತ್ತರ), ಮಲ್ಲೇಶ್ವರಂ ಬೆಂಗಳೂರು - ಶ್ರೀ.ಎಸ್‌.ಎನ್‌. ಗಂಗಾಧರ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
7 ಬಿ. ರಾಮಚಂದ್ರಪ್ಪ ಡಿವೈ.ಎಸ್‌.ಪಿ. ಸಂಪಿಗೇಹಳ್ಳಿ, ಬೆಂಗಳೂರು - 
ಡಿವೈ.ಎಸ್‌.ಪಿ. ರಾಜ್ಯಗುಪ್ತ ವಾರ್ತೆ, ಬೆಂಗಳೂರು ಶ್ರೀ.ಆರ್‌.ಎನ್‌.ನಟರಾಜ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
8 ಆರ್‌.ಎನ್‌.ನಟರಾಜ್‌ ಡಿವೈ.ಎಸ್‌.ಪಿ. ರಾಜ್ಯಗುಪ್ತ ವಾರ್ತೆ, ಬೆಂಗಳೂರು 
ಡಿವೈ.ಎಸ್‌.ಪಿ. ಸಂಪಿಗೇಹಳ್ಳಿ, ಬೆ೦ಗಳೂರು - ಶ್ರೀ. ಬಿ. ರಾಮಚಂದ್ರಪ್ಪ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
9 ಕೆ.ಪಿ.ಚ೦ದ್ರಪ್ಪ ಡಿವೈ.ಎಸ್‌.ಪಿ. ದಾವಣಗೆರೆ ಗ್ರಾಮೀಣ, 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆ೦ಗಳೂರು ದಾವಣಗೆರೆ - ಶ್ರೀ. ಎಂ.ಕೆ. ಸೊಲಭೇಶ್ವರಪ್ಪ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 


















































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ೬೪೯ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 

ಶ್ರೀಯುತರು: 

10 ಸಂಗೀತಾ ಜಿ. ಡಿವೈ.ಎಸ್‌.ಪಿ. ಬಳ್ಳಾರಿ ಗ್ರಾಮೀಣ - 
ಡಿವೈ.ಎಸ್‌.ಪಿ. ಐ.ಜಿ.ಪಿ. ರವರ ಕಛೇರಿ ದಕ್ಷಿಣ ವಲಯ, ಶ್ರೀ. ಹನುಮಂತರಾಯ ಇವರ ವರ್ಗಾವಣೆಯಿಂದ 
ಮೈಸೂರು ತೆರವಾದ ಹುದ್ದೆ 

1] ಹೆಚ್‌.ಆರ್‌.ಧರಣೇಂದ್ರ ಡಿವೈ.ಎಸ್‌.ಪಿ. ನೆಲಮಂಗಲ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ಮುಳುಬಾಗಿಲು ಉಪ ವಿಭಾಗ, ಕೋಲಾರ | ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ - 

ಶ್ರೀಮತಿ.ಸಿರಿಗೌರಿ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 

12 ಸಿರಿಗೌರಿ ಎ.ಸಿ.ಪಿ. ಯಲಹಂಕ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ನೆಲಮಂಗಲ ಉಪ ವಿಭಾಗ, ಬೆಂಗಳೂರು ಬೆಂಗಳೂರು - ಶ್ರೀ.ಇ.ಎ.ಬೇಗ್‌ ಇವರ 
ಗ್ರಾಮಾಂತರ ಜಿಲ್ಲೆ ವರ್ಗಾವಣೆಯಿಂದ ತೆರವಾದ ಹುದ್ದೆ 

13 ಇ.ಎ.ಬೇಗ್‌ ಡಿವೈ.ಎಸ್‌.ಪಿ. ಮುಳುಬಾಗಿಲು ಉಪ ವಿಭಾಗ, 
ಎ.ಸಿ.ಪಿ. ಯಲಹಂಕ ಉಪ ವಿಭಾಗ, ಬೆಂಗಳೂರು ಕೋಲಾರ - ಶ್ರೀ.ಹೆಚ್‌.ಆರ್‌. ಧರಣೇಂದ್ರ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 

14 ಎಸ್‌.ಸಿ. ಮೋಹನ್‌ ದಾಸ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು --ಖಾಲಿ 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು ಹುದ್ದೆ 

15 ಎ.ಲಾರೆನ್ಸ್‌ ಡಿವೈ.ಎಸ್‌.ಪಿ. ಶ್ರೀರಂಗಪಟ್ಟಣ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಚಾಮರಾಜನಗರ ಮಂಡ್ಯ ಜಿಲ್ಲೆ - ಶ್ರೀ.ಆರ್‌.ಅಶೋಕ್‌ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 

16 ಆರ್‌.ಅಶೋಕ್‌ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಚಾಮರಾಜನಗರ 
ಡಿವೈ.ಎಸ್‌.ಪಿ. ಶ್ರೀರಂಗಪಟ್ಟಣ ಉಪ ವಿಭಾಗ, ಮಂಡ್ಯ - ಶ್ರೀ.ಎ.ಲಾರೆನ್ಸ್‌ ಇವರ ವರ್ಗಾವಣೆಯಿಂದ 
ಜಿಲ್ಲೆ ತೆರವಾದ ಹುದ್ದೆ 

17 ಎಸ್‌.ವೈ.ಯಲ್ಲಪ್ಪ ಡಿವೈ.ಎಸ್‌.ಪಿ. ಹೂವಿನಹಡಗಲಿ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ಬಳ್ಳಾರಿ ನಗರ ಉಪ ವಿಭಾಗ, ಬಳ್ಳಾರಿ ಬಳ್ಳಾರಿ ಜಿಲ್ಲೆ - ಶ್ರೀ. ಗಿರೀಶ್‌ ಕಾಂಬ್ಳೆ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 

18 ಗಿರೀಶ್‌ ಕಾಂಬ್ಬೆ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಇ. ಬಿಜಾಪುರ - 
ಡಿವೈ.ಎಸ್‌.ಪಿ. ಹೂವಿನಹಡಗಲಿ ಉಪ ವಿಭಾಗ, ಬಳ್ಳಾರಿ ಶ್ರೀ.ಎ.ಎಸ್‌.ಗೋರಿ ಇವರ ವರ್ಗಾವಣೆಯಿಂದ 
ಜಿಲ್ಲೆ ತೆರವಾದ ಹುದ್ದೆ 

19 ಎಸ್‌.ಎನ್‌.ಹೊಳೇಹೊಸೂರ ಡಿವೈ.ಎಸ್‌.ಪಿ. ರೈಲ್ವೇಸ್‌ ಹುಬ್ಬಳ್ಳಿ - 
ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಚಿತ್ರದುರ್ಗ ಶ್ರೀ.ಸಿ.ಜಿ.ಕ್ಯಾತನ್‌ ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ 

20 ಪಿ.ಎಸ್‌.ಗಚ್ಚಿನ ಕಟ್ಟಿ ಎ.ಸಿ.ಪಿ. ಹಲಸೂರು ಗೇಟ್‌ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು ಶ್ರೀ.ಎಸ್‌.ಆರ್‌.ವಿಜಯಕುಮಾರ್‌ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ. 

21 ಎಸ್‌.ಶಿವಣ್ಣ ಡಿವೈ.ಎಸ್‌.ಪಿ. ತುಮಕೂರು ಉಪ ವಿಭಾಗ - 
ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು ಶ್ರೀ.ಮೊಹಮ್ಮದ್‌ ಕೆ.ಎಂ.ಅರೀಘುಲ್ಲಾ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ. 

22 ಸುರೇಶ್‌ ಆರ್‌.ನಾಯ್ಡು ಡಿವೈ.ಎಸ್‌.ಪಿ. ಬೆಳಗಾವಿ ಗ್ರಾಮೀಣ ಉಪ 
ಎ.ಸಿ.ಪಿ. ಹುಬ್ಬಳ್ಳಿ-ಧಾರವಾಡ (ಸಂಚಾರ) ಉಪ ವಿಭಾಗ ವಿಭಾಗ - ಶ್ರೀ.ಎನ್‌.ಎಸ್‌. ಪಾಟೀಲ್‌ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ. 






























































೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೨ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 

ಶ್ರೀಯುತರು: 

23 ಜಿ.ಬಿ.ಮಂಜುನಾಥ್‌, ಎ.ಸಿ.ಪಿ. ಹಲಸೂರು ಉಪ ವಿಭಾಗ, 
ಎ.ಸಿ.ಪಿ. ರಾಜ್ಯ ಗುಪ್ತವಾರ್ತೆ, ದಾವಣಗೆರೆ ಬೆ೦ಗಳೂರು - ಶ್ರೀ.ಎನ್‌.ನಾಗರಾಜ್‌ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ. 

24 ಎನ್‌.ನರಸಿಂಹಯ್ಯ ಎ.ಸಿ.ಪಿ. ಕೆ.ಆರ್‌.ಪುರಂ ಉಪ ವಿಭಾಗ, 
ಎ.ಸಿ.ಪಿ. ಸಂಚಾರ ಮತ್ತು ಯೋಜನೆ, ಪೊಲೀಸ್‌ ಬೆಂಗಳೂರು - ಶ್ರೀ.ಕೆ. ಅಜ್ಜಣ್ಣ ಇವರ 
ಆಯುಕ್ತರವರ ಕಛೇರಿ, ಬೆಂಗಳೂರು ವರ್ಗಾವಣೆಯಿಂದ ತೆರವಾದ ಹುದ್ದೆ. 

25 ಸಿ.ಜಿ.ಕ್ಯಾತನ್‌ ಡಿವೈ.ಎಸ್‌.ಪಿ. ಚಿಕ್ಕೋಡಿ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ರೈಲ್ವೇಸ್‌ ಹುಬ್ಬಳ್ಳಿ ಬೆಳಗಾವಿ ಜಿಲ್ಲೆ - ಶ್ರೀ.ರಮಣಗುಪ್ತ, ಐಪಿಎಸ್‌ 

ಇವರ ಸ್ಥಾನದಲ್ಲಿ 

26 ಎನ್‌.ಡಿ.ಬಿರ್ಜೆ ಡಿವೈ.ಎಸ್‌.ಪಿ. ರಾಮನಗರ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆ೦ಗಳೂರು ರಾಮನಗರ ಜಿಲ್ಲೆ - ಶ್ರೀ.ಡಿ.ದೇವರಾಜು ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 

27 ಹೆಚ್‌.ಆರ್‌.ಮಹದೇವಯ್ಯ ಎ.ಸಿ.ಪಿ. ಸಿ.ಸಿ.ಬಿ. ಬೆಂಗಳೂರು - 
ಡಿವೈ.ಎಸ್‌.ಪಿ. ತಿಪಟೂರು ಉಪ ವಿಭಾಗ ಶ್ರೀ.ಎನ್‌.ರಮೇಶ್‌ಚಂದ್ರ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 

28 ಎಲ್‌.ಆರ್‌.ಅಬ್ದುಲ್‌ ಖಯೂಂ, ಡಿವೈ.ಎಸ್‌.ಪಿ. ಮಳವಳ್ಳಿ ಉಪ ವಿಭಾಗ, ಮಂಡ್ಯ 
ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು ಜಿಲ್ಲೆ - ಶ್ರೀ.ಸಿ.ಬಸವರಾಜು ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 

29 ಡಿ.ಎ.ಸೂರ್ಯವಂಶಿ ಡಿವೈ.ಎಸ್‌.ಪಿ. ಗಂಗಾವತಿ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ಬಿಜಾಪುರ ಉಪ ವಿಭಾಗ, ಬಿಜಾಪುರ ಕೊಪ್ಪಳ ಜಿಲ್ಲೆ - ಶ್ರೀ.ಜಿ.ಆರ್‌.ದೇಸಾಯಿ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 

30 ಹೆಚ್‌.ವೈ.ತುರಾಯಿ, ಡಿವೈ.ಎಸ್‌.ಪಿ. ಕೂಡ್ಲಿಗಿ ಉಪ ವಿಭಾಗ, ಬಳ್ಳಾರಿ 
ಡಿವೈ.ಎಸ್‌.ಪಿ. ಕರ್ನಾಟಕ ಪೊಲೀಸ್‌ ಅಕಾಡೆಮಿ, ಜಿಲ್ಲೆ - ಶ್ರೀ.ಎಸ್‌.ಎನ್‌. ಪುಟ್ಟಮಾದಪ್ಪ ಇವರ 
ಮೈಸೂರು ವರ್ಗಾವಣೆಯಿಂದ ತೆರವಾದ ಹುದ್ದೆ 

31 ವಿ.ವಿ.ಕುಂಬಾರ್‌ ಡಿವೈ.ಎಸ್‌.ಪಿ. ಮಾರ್ಕೆಟ್‌ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ಗುಪ್ತವಾರ್ತೆ, ಬಿಜಾಪುರ ಬೆಳಗಾವಿ - ಶ್ರೀ.ಮುತ್ತುಸ್ವಾಮಿ ನಾಯ್ಡು ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 

32 ಕೆ.ಅಜ್ಜಣ್ಣ ಎ.ಸಿ.ಪಿ. ಜೆ.ಸಿ.ನಗರ ಉಪ ವಿಭಾಗ, 
ಎ.ಸಿ.ಪಿ. ಕೆ.ಆರ್‌.ಪುರಂ ಉಪ ವಿಭಾಗ, ಬೆಂಗಳೂರು ಬೆಂಗಳೂರು - ಶ್ರೀ.ಎಸ್‌.ವೈ. ಹಾದಿಮನಿ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 

33 ಬಿ. ಲೋಕೇಶ್‌ ಎ.ಸಿ.ಪಿ. (ಸಂಚಾರ) ಆಡುಗೋಡಿ, ಬೆಂಗಳೂರು 
ಡಿವೈ.ಎಸ್‌.ಪಿ. ಮೈಸೂರು ಗ್ರಾಮೀಣ ಉಪ ವಿಭಾಗ - ಶ್ರೀ.ಎ.ಬಿ.ಸುಧಾಕರ್‌ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 

34 ವಿಜಯ್‌ ಕುಮಾರ್‌ ಡಂಬಳ್‌ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು 
ಡಿವೈ.ಎಸ್‌.ಪಿ. ಹುಣಸೂರು ಉಪ ವಿಭಾಗ - ಖಾಲಿ ಹುದ್ದೆ 

35 ಆರ್‌.ಆನಂದ್‌ ಎ.ಸಿ.ಪಿ. ವಿಜಯನಗರ ಉಪ ವಿಭಾಗ, 
ಎ.ಸಿ.ಪಿ. ಸಿ.ಓ.ಡಿ. ಬೆಂಗಳೂರು ಬೆಂಗಳೂರು - ಶ್ರೀ.ಕೆ.ವಿ.ಕೆ.ರೆಡ್ಡಿ ಇವರ 

ವರ್ಗಾವಣೆಯಿಂದ ತೆರವಾದ ಹುದ್ದೆ 







































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ೬೫೧ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 

ಶ್ರೀಯುತರು: 
36 ಮುತ್ತುಸ್ವಾಮಿ ನಾಯ್ಡು ಡಿವೈ.ಎಸ್‌.ಪಿ. ಹುಣಸೂರು ಉಪ ವಿಭಾಗ - 
ಡಿವೈ.ಎಸ್‌.ಪಿ. ಮಾರ್ಕೆಟ್‌ ಉಪ ವಿಭಾಗ, ಬೆಳಗಾವಿ ಶ್ರೀ. ವಿಜಯ್‌ ಕುಮಾರ್‌ ಡಂಬಳ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
37 ಬಿ.ಹಾಲೇಶ್‌ ನಾಯಕ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - ಖಾಲಿ 
ಡಿವೈ.ಎಸ್‌.ಪಿ. ಚನ್ನಪಟ್ಟಣ ಉಪ ವಿಭಾಗ ಹುದ್ದೆ 
38 ಹೆಚ್‌.ರುದ್ರಪ್ಪ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - ಖಾಲಿ 
ಡಿವೈ.ಎಸ್‌.ಪಿ. ಹಾಸನ ಉಪ ವಿಭಾಗ ಹುದ್ದೆ 
39 ಬಿ.ಬಿ.ಅಶೋಕ್‌ ಕುಮಾರ್‌ ಎಸಿಪಿ, ಫ್ರೇಜರ್‌ ಟೌನ್‌ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ದೇವನಹಳ್ಳಿ ಉಪ ವಿಭಾಗ ಬೆಂಗಳೂರು - ಖಾಲಿ ಹುದ್ದೆ 
40 ಹೆಚ್‌.ಬಿ.ಮಲ್ಲಿಕಾರ್ಜುನಪ್ಪ ಡಿವೈ.ಎಸ್‌.ಪಿ. ತರೀಕೆರೆ ಉಪ ವಿಭಾಗ - 
ಡಿವೈ.ಎಸ್‌.ಪಿ. ಕೊಪ್ಪ ಉಪ ವಿಭಾಗ ಶ್ರೀ.ಪೌಲ್‌ ಎಸ್‌.ವರ್ಮಾ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
4] ಸಿ. ಬಸವರಾಜು ಡಿವೈ.ಎಸ್‌.ಪಿ, ಸಿ.ಓ.ಡಿ. ಬೆಂಗಳೂರು - ಖಾಲಿ 
ಡಿವೈ.ಎಸ್‌.ಪಿ. ಮಳವಳ್ಳಿ ಉಪ ವಿಭಾಗ ಹುದ್ದೆ 
42 ಎಂ.ಪ್ರಭಾಕರ್‌ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು 
ಡಿವೈ.ಎಸ್‌.ಪಿ. ಅರಸೀಕೆರೆ ಉಪ ವಿಭಾಗ - ಖಾಲಿ ಹುದ್ದೆ 
43 ಬಿ.ವಿ.ಬೊಮ್ಮನಹಾಳ್‌ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - ಖಾಲಿ 
ಡಿವೈ.ಎಸ್‌.ಪ. ಚಳ್ಳಕೆರೆ ಉಪ ವಿಭಾಗ, ಚಿತ್ರದುರ್ಗ ಜಿಲ್ಲೆ ಹುದ್ದೆ 
44 ಸಂತೋಷ್‌ ಕುಮಾರ್‌ ಡಿವೈ.ಎಸ್‌.ಪಿ. ಕಾರ್ಕಳ ಉಪ ವಿಭಾಗ - 
ಡಿವೈ.ಎಸ್‌.ಪಿ. ಭದ್ರಾವತಿ ಉಪ ವಿಭಾಗ, ಶಿವಮೊಗ್ಗ ಜಿಲ್ಲೆ | ಶ್ರೀ.ಗಿರೀಶ್‌ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ 
45 ಗಿರೀಶ್‌ ಡಿವೈ.ಎಸ್‌.ಪಿ. ತುಮಕೂರು ಗ್ರಾಮೀಣ ಉಪ 
ಡಿವೈ.ಎಸ್‌.ಪಿ. ಕಾರ್ಕಳ ಉಪ ವಿಭಾಗ ವಿಭಾಗ - ಶ್ರೀ.ಎಂ.ವಿ.ಚ೦ದ್ರಕಾ೦ಂತ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
46 ಮೊಹಮ್ಮದ್‌ ಕೆ.ಎಂ. ಅರಿಫುಲ್ಲಾ, ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - ಖಾಲಿ 
ಡಿವೈ.ಎಸ್‌.ಪಿ. ತುಮಕೂರು ಉಪ ವಿಭಾಗ ಹುದ್ದೆ 
47 ಎಂ.ಎಲ್‌.ನಾಯಕ್‌ ಡಿವೈ.ಎಸ್‌.ಪಿ. ದಾಂಡೇಲಿ ಉಪ ವಿಭಾಗ - 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಕಾರವಾರ ಶ್ರೀ.ಎ.ಬಿ.ಬಸರಿ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 
48 ಪೌಲ್‌ ಎಸ್‌.ವರ್ಮಾ ಡಿವೈ.ಎಸ್‌.ಪಿ. ಐಜಿಪಿ ರವರ ಕಛೇರಿ, ಪೂರ್ವ 
ಡಿವೈ.ಎಸ್‌.ಪಿ. ತರೀಕೆರೆ ಉಪ ವಿಭಾಗ ವಲಯ, ದಾವಣಗೆರೆ - ಖಾಲಿ ಹುದ್ದೆ 
49 ಪಿ.ಹರಿಶ್ಚಂದ್ರ ಡಿವೈ.ಎಸ್‌.ಪಿ. ಐಜಿಪಿ ರವರ ಕಛೇರಿ ಪಶ್ಚಿಮ 
ಡಿವೈ.ಎಸ್‌.ಪಿ. ಎ.ಎನ್‌.ಎಫ್‌. ಉಡುಪಿ ವಲಯ, ಮಂಗಳೂರು - ಖಾಲಿ ಹುದ್ದೆ 
50 ಸಿ.ಡಿ.ಜಗದೀಶ್‌ ಎ.ಸಿ.ಪಿ. ನರಸಿಂಹರಾಜ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು ಮೈಸೂರು - ಶ್ರೀ.ಹೆಚ್‌. ಜಿ.ಪಾಟೀಲ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
51 ಹೆಚ್‌. ಜಿ.ಪಾಟೀಲ್‌ ಡಿವೈ.ಎಸ್‌.ಪಿ. ಉತ್ತರ ವಲಯ, ಬೆಳಗಾವಿ - 
ಎ.ಸಿ.ಪಿ. ನರಸಿಂಹರಾಜ ಉಪ ವಿಭಾಗ, ಮೈಸೂರು ಖಾಲಿ ಹುದ್ದೆ 

































































೬೫೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಸೆ ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೨ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 

ಶ್ರೀಯುತರು: 
52 ಜಯರಾಮು ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - ಖಾಲಿ 
ಎಸಿಪಿ, ಕೆ.ಆರ್‌. ಉಪ ವಿಭಾಗ, ಮೈಸೂರು ನಗರ ಹುದ್ದೆ 
53 ಇ.ಆರ್‌.ನಾರಾಯಣಸ್ವಾಮಿ ಡಿವೈ.ಎಸ್‌.ಪಿ. ಚಾಮರಾಜನಗರ ಉಪ ವಿಭಾಗ 
ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು - ಶ್ರೀ. ಡಿ.ಉಪೇ೦ದ್ರ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 
54 ಡಿ.ಉಪೇ೦ದ್ರ, ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆ೦ಗಳೂರು - 
ಡಿವೈ.ಎಸ್‌.ಪಿ. ಚಾಮರಾಜನಗರ ಉಪ ವಿಭಾಗ ಶ್ರೀ.ಇ.ಆರ್‌.ನಾರಾಯಣಸ್ವಾಮಿ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
55 ಎನ್‌.ಎಸ್‌.ಪಾಟೀಲ್‌ ಎ.ಸಿ.ಪಿ. ಹುಬ್ಬಳ್ಳಿ ಉತ್ತರ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ಬೆಳಗಾವಿ ಗ್ರಾಮೀಣ ಉಪ ವಿಭಾಗ ಹುಬ್ಬಳ್ಳಿ ನಗರ - ಖಾಲಿ ಹುದ್ದೆ 
56 ಜೆ.ಬಿ.ಖೋತ್‌ ಡಿವೈ.ಎಸ್‌.ಪಿ. ಬಿಜಾಪುರ ಉಪ ವಿಭಾಗ - 
ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಬಾಗಲಕೋಟೆ ತ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
57 ಎಸ್‌.ಎಸ್‌.ಖೋತ್‌ ಡಿವೈ.ಎಸ್‌.ಪಿ. ಶಿಗ್ಗಾಂ ಉಪ ವಿಭಾಗ, ಹಾವೇರಿ 
ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು ದ ತ ಶಾಂತರಾಜು ಕೆ.ಎಂ. ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
58 ವಿ.ಎ. ಪೂಜಾರ್‌ ಡಿವೈ.ಎಸ್‌.ಪಿ. ರಾಣೆಬೆನ್ನೂರು ಉಪ ವಿಭಾಗ, - 
ಡಿವೈ.ಎಸ್‌.ಪಿ. ಖಡೇಬಜಾರ ಉಪ ವಿಭಾಗ, ಬೆಳಗಾವಿ ಶ್ರೀ. ಟಿ.ಸಿ. ಸಿದ್ದಪ್ಪ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 
59 ಟಿ.ಸಿದ್ದಪ್ಪ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆ೦ಗಳೂರು 
ಡಿವೈ.ಎಸ್‌.ಪಿ. ರಾಣೆಬೆನ್ನೂರು ಉಪ ವಿಭಾಗ - ಖಾಲಿ ಹುದ್ದೆ 
60 ಎಂ.ಡಿ.ಹುಲಿಮನಿ, ಡಿವೈ.ಎಸ್‌.ಪಿ. ಯಾದಗೀರ ಉಪ ವಿಭಾಗ - 
ಡಿವೈ.ಎಸ್‌.ಪಿ. ಎ.ಎನ್‌.ಎಫ್‌, ಉಡುಪಿ ಇ ಜತ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 
61 ರವಿನಾರಾಯಣ್‌ ಡಿವೈ.ಎಸ್‌.ಪಿ. ಎ.ಎನ್‌.ಎಫ್‌, ಉಡುಪಿ - 
ಡಿವೈ.ಎಸ್‌.ಪಿ. ಯಾದಗೀರ ಉಪ ವಿಭಾಗ ಶ್ರೀ.ಎಂ.ಡಿ.ಹುಲಿಮನಿ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 
62 ಎ.ಎಸ್‌.ಘೋರಿ ಡಿವೈ.ಎಸ್‌.ಪಿ. ಬಳ್ಳಾರಿ ನಗರ ಉಪ ವಿಭಾಗ - 
ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಇ. ಬಿಜಾಪುರ ಶ್ರೀ.ಎಸ್‌.ವೈ.ಯಲ್ಲಪ್ಪ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 
63 ಆರ್‌.ಶಿವರುದ್ರಸ್ವಾಮಿ, ಡಿವೈ.ಎಸ್‌.ಪಿ. ತಿಪಟೂರು ಉಪ ವಿಭಾಗ - 
ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು ಶ್ರೀ.ಹೆಚ್‌.ಆರ್‌. ಮಹದೇವಯ್ಯ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
64 ಕೆ.ಮೂರ್ತಿ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬಳ್ಳಾರಿ - 
ಡಿವೈ.ಎಸ್‌.ಪಿ. ಹಿರಿಯೂರು ಉಪ ವಿಭಾಗ ಖಾಲಿ ಹುದ್ದೆ 
65 ವಿ.ಶ್ರೀನಿವಾಸಮೂರ್ತಿ ಎಸಿಪಿ, (ಸಂಚಾರ) ಪೂರ್ವ ವಿಭಾಗ, 
ಎಸಿಪಿ, ವಿಧಾನಸೌದ ಭದ್ರತೆ, ಬೆಂಗಳೂರು ಬೆಂಗಳೂರು - ಖಾಲಿ ಹುದ್ದೆ 

































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ೬೫೩ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 

ಶ್ರೀಯುತರು: 
66 ಎನ್‌.ರಮೇಶ್‌ಚಂದ್ರ ಎ.ಸಿ.ಪಿ. ಜಯನಗರ ಉಪ ವಿಭಾಗ, 
ಎ.ಸಿ.ಪಿ. ಸಿ.ಸಿ.ಬಿ. ಬೆಂಗಳೂರು ಬೆಂಗಳೂರು - ಶ್ರೀ.ಡಿ.ನಾರಾಯಣ ಸ್ವಾಮಿ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
67 ಕೆ.ಚಂದ್ರಶೇಖರ್‌ ಎ.ಸಿ.ಪಿ. (ಸ೦ಚಾರ) ಪಶ್ಚಿಮ ವಿಭಾಗ, 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ಬೆಂಗಳೂರು - ಶ್ರೀ.ವಿ. ಮನೋಹರ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
68 ವಿ.ಮನೋಹರ್‌ ಎ.ಸಿ.ಪಿ. ಸಂಚಾರಿ ತರಬೇತಿ ಕೇಂದ್ರ, 
ಎ.ಸಿ.ಪಿ. (ಸಂಚಾರ) ಪಶ್ಚಿಮ ವಿಭಾಗ, ಬೆಂಗಳೂರು ಬೆಂಗಳೂರು - ಖಾಲಿ ಹುದ್ದೆ 
69 ಎಸ್‌.ಕೆ.ಬಸವರಾಜ್‌ ಎ.ಸಿ.ಪಿ. (ಸಂಚಾರ) ದಕ್ಷಿಣ ವಿಭಾಗ, 
ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಇ. ಬೆ೦ಗಳೂರು ಬೆ೦ಗಳೂರು - ಶ್ರೀ.ತುಫೇಲ್‌ ಅಹ್ಮದ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
70 ತುಫೇಲ್‌ ಅಹ್ಮದ್‌ ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಇ. ಬೆ೦ಗಳೂರು - 
ಎ.ಸಿ.ಪಿ. (ಸಂಚಾರ) ದಕ್ಷಿಣ ವಿಭಾಗ, ಬೆ೦ಗಳೂರು ಶ್ರೀ.ಎಸ್‌.ಕೆ. ಬಸವರಾಜ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
7] ಹೆಚ್‌.ಟಿ.ರಮೇಶ್‌ ಎ.ಸಿ.ಪಿ, ಬನಶಂಕರಿ ಉಪ ವಿಭಾಗ, 
ಡಿವೈ.ಎಸ್‌,ಪಿ. ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ಬೆ೦ಗಳೂರು - ಶ್ರೀಮತಿ.ಸೀಮಾ ಮಿಶ್ರಿಕೋಟಿ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
72 ಎಂ.ಎನ್‌.ಚ೦ದ್ರಪ್ಪ ಎ.ಸಿ.ಪಿ. ಯಶವಂತಪುರ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, ಬೆಂಗಳೂರು - ಶ್ರೀ.ಎ. ನಾಗಪ್ಪ ಇವರ 
ಮೈಸೂರು ವರ್ಗಾವಣೆಯಿಂದ ತೆರವಾದ ಹುದ್ದೆ 
73 ಎ.ನಾಗಪ್ಪ ಡಿವೈ.ಎಸ್‌.ಪಿ. ಅಬಕಾರಿ ಮತ್ತು ಲಾಟರಿ ನಿಷೇಧ 
ಎ.ಸಿ.ಪಿ. ಯಶವಂತಪುರ ಉಪ ವಿಭಾಗ, ಬೆಂಗಳೂರು ದಳ, ಮೈಸೂರು - ಶ್ರೀ.ಎಂ.ಎನ್‌.ಚಂದಪ್ಪ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
74 ಕೆ.ವಿ.ಕೆ.ರೆಡ್ಡಿ ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆ೦ಗಳೂರು 
ಎ.ಸಿ.ಪಿ. ವಿಜಯನಗರ ಉಪ ವಿಭಾಗ, ಬೆ೦ಗಳೂರು - ಶ್ರೀ. ಹೆಚ್‌.ವೀರಭದ್ರೇಗೌಡ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
75 ಎನ್‌.ಚ೦ದ್ರಪ್ಪ ಡಿವೈ.ಎಸ್‌.ಪಿ. ಸಿ.ಓ.ಡಿ. ಬೆಂಗಳೂರು - ಖಾಲಿ 
ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಬಿ. ಮಂಗಳೂರು ಹುದ್ದೆ 
76 ಎಫ್‌.ಬಿ.ಚವಾಣ್‌ ಎ.ಸಿ.ಪಿ. ಹುಬ್ಬಳ್ಳಿ-ಧಾರವಾಡ (ಸಂಚಾರ) ಉಪ 
ಡಿವೈ.ಎಸ್‌.ಪಿ. ಧಾರವಾಡ ಗ್ರಾಮೀಣ ಉಪ ವಿಭಾಗ ವಿಭಾಗ - ಶ್ರೀ.ಸುರೇಶ್‌ ಆರ್‌. ನಾಯ್ದು ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
77 ಎ.ಬಿ.ಬಸರಿ ಡಿವೈ.ಎಸ್‌.ಪಿ. ಧಾರವಾಡ ಗ್ರಾಮೀಣ ಉಪ 
ಡಿವೈ.ಎಸ್‌.ಪಿ. ದಾಂಡೇಲಿ ಉಪ ವಿಭಾಗ ವಿಭಾಗ, ಧಾರವಾಡ - ಶ್ರೀ. ಎಫ್‌.ಬಿ. ಚವ್ಹಾಣ್‌ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
78 ಬಾಬು ಡಿ.ಕೋಲೇಕರ್‌ ಡಿವೈ.ಎಸ್‌.ಪಿ. ಕಾರವಾರ ಉಪ ವಿಭಾಗ - 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಹಾವೇರಿ ಖಾಲಿ ಹುದ್ದೆ 
79 ಉಲ್ಲಾಸ್‌ ಆರ್‌.ವರ್ಣೇಕರ್‌ ಡಿವೈ.ಎಸ್‌.ಪಿ. ಸಿರಸಿ ಉಪ ವಿಭಾಗ - 
ಡಿವೈ.ಎಸ್‌.ಪಿ. ಹೆಸ್ಕಾಂ, ಹುಬ್ಬಳ್ಳಿ ಶ್ರೀ.ಎಂ.ಎಂ.ದೇಸಾಯಿ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 

















೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೨ 


























ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀಯುತರು: 
80 ಎಂ.ಎಂ.ದೇಸಾಯಿ ಡಿವೈ.ಎಸ್‌.ಪಿ. ಖಡೇಬಜಾರ್‌ ಉಪ ವಿಭಾಗ, 
ಡಿವೈ.ಎಸ್‌.ಪಿ. ಸಿರಸಿ ಉಪ ವಿಭಾಗ ಬೆಳಗಾವಿ ಜಿಲ್ಲೆ - ಶ್ರೀ.ವಿ.ಎ. ಪೂಜಾರ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
81 ವಿನ್ಸೆಂಟ್‌ ಶಾಂತಕುಮಾರ್‌ ಡಿವೈ.ಎಸ್‌.ಪಿ. ಅಬಕಾರಿ ಮತ್ತು ಲಾಟರಿ ನಿಷೇಧ 
ಡಿವೈ.ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬಳ್ಳಾರಿ ದಳ, ದಾವಣಗೆರೆ - ಖಾಲಿ ಹುದ್ದೆ 





ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಸಂಖ್ಯೆ.ಪಿಎಸ್‌ಸಿಎಂ/1236/08, ದಿನಾಂಕ 07-08-2008 
ರನ್ವಯ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1051 ಟಿ.ಎನ್‌.ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು) 


ಅಧಿಸೂಚನೆ 
ಸಂಖ್ಯೆ:ಒಳ 291 ಪೊಸಿಪ 2008, ಬೆಂಗಳೂರು, ದಿನಾಂಕ 27ನೇ ಆಗಸ್ಟ್‌ 2008. 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) (ನಾನ್‌ ಐಪಿಎಸ್‌) 
ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 





























Ey ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ 
ಘಿ ನಿರ್ವಹಿಸುತ್ತಿರುವ ಹುದ್ದೆ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ರ | ಶ್ರೀಯುತರು: 

1 ಎಂ.ಎನ್‌.ನಾಗರಾಜ್‌ ಅಡಿಷನಲ್‌ ಎಸ್‌.ಪಿ. ಉಡುಪಿ ಜಿಲ್ಲೆ ಮತ್ತು 
ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು - ಅಧಿಸೂಚನೆ | ಎಸ್‌.ಪಿ. ಎ.ಎನ್‌.ಎಫ್‌. ಉಡುಪಿ - ಎಸ್‌.ಪಿ. 
ಸಂಖ್ಯೆಒಇ 219 ಪೊಸಿಪ 2008 ದಿನಾ೦ಕ 24-07- ಎ.ಎನ್‌.ಎಫ್‌ ಉಡುಪಿ ಹುದ್ದೆಯನ್ನು ಪುನರ್‌ 
2008 ರಲ್ಲಿನ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ ನಾಮಕರಣ ಮಾಡಿದ ಹುದ್ದೆ - ಖಾಲಿ ಹುದ್ದೆ 

2 ಎಸ್‌.ಡಿ.ಜವಾಹರಲಾಲ್‌ ಡಿ.ಸಿ.ಪಿ. ಮೈಸೂರು ನಗರ (ಅಪರಾಧ ಮತ್ತು 
ಅಡಿಷನಲ್‌ ಎಸ್‌.ಪಿ. ಫಾರೆಸ್ಟ್‌ ಸೆಲ್‌, ಮಡಿಕೇರಿ, ಕೊಡಗು | ಸಂಚಾರ), ಮೈಸೂರು - ಶ್ರೀ.ಶಿವಲಿ೦ಗಪ್ಪ ಇವರ 
ಜಿಲ್ಲೆ ವರ್ಗಾವಣೆಯಿಂದ ತೆರವಾದ ಹುದ್ದೆ 

3 ಕೆ.ಎನ್‌.ಯೋಗಪ್ಪ ಎಸ್‌.ಪಿ. ಸಿ.ಓ.ಡಿ. ಹುದ್ದೆಯಲ್ಲೇ 
ಎಸ್‌.ಪಿ. ಸಿ.ಓ.ಡಿ, ಬೆಂಗಳೂರು ಇಲ್ಲಿಂದ ಎಸ್‌.ಪಿ. ರಾಜ್ಯ ಮುಂದುವರೆಸಲಾಗಿದೆ. 
ಗುಪ್ತವಾರ್ತೆಗೆ ಅಧಿಸೂಚನೆ ಸಂಖ್ಯೆಒಇ 219 ಪೊಸಿಪ 
2008 ದಿನಾಂಕ 24-07-2008 ರಲ್ಲಿನ ವರ್ಗಾವಣೆಯನ್ನು 
ರದ್ದುಪಡಿಸಿ 

4 ಎಂ.ಮುತ್ತುರಾಯ ಅಡಿಷನಲ್‌ ಎಸ್‌.ಪಿ. ಚಿಕ್ಕಮಗಳೂರು 
ಅಡಿಷನಲ್‌ ಎಸ್‌.ಪಿ. ಚಿಕ್ಕಮಗಳೂರು ಇಲ್ಲಿಂದ ಅಡಿಷನಲ್‌ | ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ. 
ಎಸ್‌.ಪಿ, ಚಿತ್ರದುರ್ಗ ಜಿಲ್ಲೆ ಅಧಿಸೂಚನೆ ಸಂಖ್ಯೆ:ಒಇ 219 
ಹೊಸಿಪ 2008 ದಿನಾಂಕ 24-07-2008 ರಲ್ಲಿನ 
ವರ್ಗಾವಣೆಯನ್ನು ರದ್ದುಪಡಿಸಿ 














ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ೬೫೫ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀಯುತರು: 
5 ಎಸ್‌.ಎಂ.ಪ್ರತಾಪನ್‌ ಅಡಿಷನಲ್‌ ಎಸ್‌.ಪಿ. ಹೆಸ್ಕಾಂ, ಹುಬ್ಬಳ್ಳಿ - ಖಾಲಿ 


ಎಸ್‌.ಪಿ. ಎ.ಡಿ.ಎಸ್‌. ಬಳ್ಳಾರಿ -ಅಧಿಸೂಚನೆ ಸಂಖ್ಯೆ ಒಇ 
29 ಪೊಸಿಪ 2008 ದಿನಾಂಕ 21-05-2008 ರಲ್ಲಿನ 
ಮುಂಬಡ್ತಿಯ ನಂತರದ ಸ್ಥಳನೇಮಕಾತಿಯನ್ನು 


ಮಾರ್ಪಡಿಸಿ 


ಹುದೆ 


ಎ 



































ಎಸ್‌.ಪಿ - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ 


೧೧. 





6 |ಯು.ಪಿಶಿವರಾಮರೆಡ್ಡಿ ಅಡಿಷನಲ್‌ ಎಸ್‌.ಪಿ. ಚಿತ್ರದುರ್ಗ ಜಿಲ್ಲೆ - 
ಎಸ್‌.ಪಿ. ಎ.ಟಿ.ಸಿ. ಬೆ೦ಗಳೂರು ಶ್ರೀ.ಎಂ.ಮುತ್ತುರಾಯ ಇವರ ವರ್ಗಾವಣೆಯನ್ನು 
ರದ್ದುಪಡಿಸಿ 
7 ಕೆ.ಟಿ.ಬಾಲಕೃಷ್ಣ ಎಸ್‌.ಪಿ. ಸಿ.ಆರ್‌.ಇ. ಸೆಲ್‌, ಮೈಸೂರು - 
ಎಸ್‌.ಪಿ. ಸಿ.ಓ.ಡಿ. (ವಂಚನೆ ತನಿಖಾ ದಳ) ಬೆಂಗಳೂರು ಶ್ರೀ.ಆರ್‌.ಕೃಷ್ಣಮೂರ್ತಿ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 
8 | ಎಸ್‌.ಆರ್‌.ಫಣೀಂದಸಿಂಗ್‌ ಅಡಿಷನಲ್‌ ಎಸ್‌.ಪಿ. ಕೋಲಾರ ಜಿಲ್ಲೆ - 
ಎಸ್‌.ಪಿ. ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯ, ಶ್ರೀ.ಕೆ.ಯಲ್ಲಪ್ಪ ಇವರ ವರ್ಗಾವಣೆಯಿಂದ 
ಕಾವೇರಿ ಭವನ, ಬೆ೦ಗಳೂರು ತೆರವಾದ ಹುದ್ದೆ 
9 ಎಸ್‌.ಲಕ್ಷ್ಮಣ್‌ ಸಿಂಗ್‌ ಎಸ್‌.ಪಿ. ಬಿ.ಎಂ.ಟಿ.ಎಫ್‌. ಬೆಂಗಳೂರು - 
ಡಿ.ಸಿ.ಪಿ. ವಿಧಾನಸೌಧ ಭದತೆ, ಬೆಂಗಳೂರು ಶ್ರೀ.ಆರ್‌.ಕುಮಾರಸ್ವಾಮಿ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
10 | ಆರ್‌.ಕುಮಾರಸ್ವಾಮಿ ಡಿ.ಸಿ.ಪಿ. ವಿಧಾನಸೌಧ ಭದ್ರತೆ, ಬೆಂಗಳೂರು - 
ಎಸ್‌.ಪಿ. ಬಿ.ಎಂ.ಟಿ.ಎಫ್‌. ಬೆ೦ಗಳೂರು ಶ್ರೀ.ಎಸ್‌.ಲಕ್ಷ್ಮಣ್‌ ಸಿ೦ಗ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
11 (ಡಾ.ಡಿ.ಸಿ.ರಾಜಪ್ಪ ಎಸ್‌.ಪಿ. ಡಿ.ಸಿ.ಆರ್‌.ಇ. ದಾವಣಗೆರೆ - ಖಾಲಿ 
ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಮಂಗಳೂರು ಹುದ್ದೆ 
12 ಕೆ.ಮಂಜುನಾಥ್‌ ಎಸ್‌.ಪಿ. ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, 
ಅಡಿಷನಲ್‌ ಎಸ್‌.ಪಿ. ಚಿಕ್ಕಮಗಳೂರು - ಅಧಿಸೂಚನೆ ಬೆ೦ಗಳೂರು - ಖಾಲಿ ಹುದ್ದೆ 
ಸಂಖ್ಯೆಒಇ 219 ಪೊಸಿಪ 2008 ದಿನಾ೦ಕ 24-07- 
2008 ರಲ್ಲಿನ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ 
13 | ಬಿ.ಆರ್‌.ರವಿಕಾಂತೇಗೌಡ ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ ಹುದ್ದೆಯಲ್ಲಿಯೇ 
ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ ಇಲ್ಲಿಂದ ಎಐಜಿ ಜನರಲ್‌, ಮುಂದುವರೆಸಲಾಗಿದೆ. 
ಡಿಜಿ ಮತ್ತು ಐಜಿಪಿ ರವರ ಕಛೇರಿ, ಬೆ೦ಗಳೂರು - 
ಅಧಿಸೂಚನೆ ಸಂಖ್ಯೆಒಇ 219 ಪೊಸಿಪ 2008 ದಿನಾಂಕ 
24-07-2008 ರಲ್ಲಿನ ವರ್ಗಾವಣೆಯನ್ನು ರದ್ದುಪಡಿಸಿ 
14 | ಎಸ್‌.ಹೆಚ್‌.ಗಂಗಿರೆಡ್ಡಿ ಎಸ್‌.ಪಿ. ರಾಜ್ಯ ಗುಪ್ತವಾರ್ತೆ, ಬೆಳಗಾವಿ - 


ಖಾಲಿ ಹುದೆ 
[A] 








೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೨೫, ೨೦೦೮ ಭಾಗ - ೨ 





ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಸಂಖ್ಯೆಪಿಎಸ್‌ಸಿಎಂ/ಎಫ್‌-1613/2008, ದಿನಾಂಕ 23-08- 
2008 ರನ್ವಯ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1124 ಟಿ.ಎನ್‌.ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
HIGH COURT OF KARNATAKA 
NOTIFICATION 
NO. GOB (1) 2/2008, Bangalore, Dated:17" September, 2008 
The Presiding Officer of the court of Civil Judge (Sr. Dn.) Bailhongal, is concurrently appointed as 
the Presiding Officer of the Court of Civil Judge (Sr. Dn.), Saundatti (vacant court), with a direction to 
itinerate the said Court for three days in a week i.e., on every working Thursday, Friday and Saturday, 
with immediate effect and until further Orders. 
By Order of the High Court 
P.R. 1185 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
NO. GOB (1) 257/2006, Bangalore, Dated:11" September, 2008 
In exercise of the powers conferred by sub-section (1) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby confers powers of Judicial 
Magistrate of the Second Class on Sri Dr. KV. Thrilok Chandra, 1.A.S. probationer of Karnataka (2007 
batch) and appoints him as Special Judicial Magistrate under sub-section (2) of Section-13 of the said 
Code for trial of cases transferred to him by the Prl. District and Sessions Judge of D.K. Mangalore, from 
20.10.2008 to 31.10.2008. 
By Order of the High Court 
R.B. BUDIHAL 
Registrar General 
HIGH COURT OF KARNATAKA 
NOTIFICATION 
NO. GOB (1) 257/2006, Bangalore, Dated:11" September, 2008 
In exercise of the powers conferred by sub-section (1) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby confers powers of Judicial 
Magistrate of the Second Class on Sri Dr. K.V. ThrilokChandra, 1.A.S. probationer of Karnataka (2007 
batch) and appoints him as Special Judicial Magistrate under sub-section (2) of Section-13 of the said 
Code for trial of cases transferred to him by the Prl. District and Sessions Judge of Gulbarga, from 
23.8.2008 to 5.9.2008. 
By Order of the High Court 
P.R. 1186 R.B. BUDIHAL 


Registrar General 


